KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೧, ೨೦೦೮ (ಮಾರ್ಗಶಿರ ೨೦, ಶಕ ವರ್ಷ ೧೯೩೦) ಸಂಚಿಕೆ ೪೯ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)2/03-04, ದಿನಾಂಕ: 28ನೇ ಅಕ್ಟೋಬರ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 


ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಅಮೃತೂರು 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಸಣಬಘಟ್ಟ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1 ೨8/3 ಮುಷ್ತಿ 0-04 0-15 02.04.2002 
2 58/4 ಮುಷ್ಠಿ 0-11 0-41 02.04.2002 
ಖರಾಬು 0-01 
3 60/1 ಮುಷ್ತಿ 0-04 0-13 02.04.2002 
4 60/2 ಮುಷ್ತಿ 0-17 0-55 02.04.2002 
5 60/3 ಖುಷ್ಟಿ 0-24 0-78 02.04.2002 























( ೧೩೨೯) 





೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೧, ೨೦೦೮ ಭಾಗ - ೬ 





















































ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
6 61/1 ಮುಷ್ತಿ 0-08 0-34 02.04.2002 
7 61/2 ಮುಷ್ತಿ 0-10 0-42 02.04.2002 
8 61/3 ಖುಷ್ಟಿ 0-24 1-02 02.04.2002 
9 61/3ಸಿ ಮುಷ್ಟಿ 0-07 0-03 02.04.2002 
10 61/38 ಮುಷ್ತಿ 0-07 0-30 02.04.2002 
1] 61/3 ಮುಷ್ತಿ 0-06 0-26 02.04.2002 
1) 61/4 ಮುಷ್ಟಿ 0-28 1-19 02.04.2002 
13 62/ ಮುಷ್ತಿ 0-06 0-27 02.04.2002 
14 62/2 ಮುಷ್ತಿ 0-06 0-27 02.04.2002 








ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 444 ಹೇಮಾವತಿ ನಾಲಾವಲಯ, ತುಮಕೂರು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)2/04-05, ದಿನಾಂಕ: 28ನೇ ಅಕ್ಟೋಬರ್‌ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 1662) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಮಂಗಿಕುಪ್ಪೆ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1 14/4ಎ2 ಖುಷ್ಟಿ 0-03 0-06 ಆಗಸ್ಟ್‌ 1997 
2 63 ಮುಷ್ತಿ 0-07 1/2 0-26 ಆಗಸ್ಟ್‌ 1997 
3 64 ಮುಷ್ತಿ 0-06 0-20 ಆಗಸ್ಟ್‌ 1997 
4 65 ಬಿ ಖರಾಬು 0-06 0-20 ಆಗಸ್ಟ್‌ 1997 
0-0 1/2 


























ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 445 ಹೇಮಾವತಿ ನಾಲಾವಲಯ, ತುಮಕೂರು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)5/04-05, ದಿನಾಂಕ: 28ನೇ ಅಕ್ಟೋಬರ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 


ಭಾಗ - ಓ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೧, ೨೦೦೮ 


೧೩೩೧ 





ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


































































































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಮಾಯಸಂದ್ರ 
ತಾಲ್ತೂಕು: ತುರುವೇಕೆರೆ ಗ್ರಾಮ: ಬೊಮ್ಮೇನಹಳ್ಳಿ, ಮುಗಳೂರು 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
ಗ್ರಾಮ: ಬೊಮ್ಮೇನಹಳ್ಳಿ 
1 96/ಎ ಮುಷ್ತಿ 0-03 0-10 12.11.2005 
2 96/2 ಖುಷ್ಟಿ 0-03 0-10 12.11.2005 
3 99 ಖುಷಿ 0-06 0-20 12.11.2005 
4 101/1 ಮುಷ್ತಿ 0-03 0-10 12.11.2005 
5 101/2 ಖುಷ್ಟಿ 0-03 0-10 12.11.2005 
6 101/3 ಮುಷ್ತಿ 0-03 0-10 12.11.2005 
7 101/4 ಖುಷ್ಟಿ 0-01 1/2 0-05 12.11.2005 
8 102/2 ಖುಷಿ 0-0 1/2 0-02 12.11.2005 
9 103/1 ಮುಷ್ತಿ 0-03 0-10 12.11.2005 
10 103/2 ಮುಷ್ತಿ 0-03 0-10 12.11.2005 
1] 106 ಮುಷ್ತಿ 0-03 0-10 12.11.2005 
12 107 ಮುಷ್ತಿ 0-04 0-13 12.11.2005 
13 108 ಮುಷ್ತಿ 0-12 0-37 12.11.2005 
14 110/1 ಮುಷ್ಠಿ 0-09 1/2 0-27 12.11.2005 
110/ ಮುಷ್ತಿ 0-01 0-03 
15 112 ಮುಷ್ಠಿ 0-02 0-05 12.11.2005 
112 ಮುಷ್ತಿ 0-08 0-22 
16 118 ಮುಷ್ಟಿ 0-10 0-24 12.11.2005 
17 123/ ಮುಷ್ಟಿ 0-02 0-04 12.11.2005 
18 123/2 ಖುಷ್ಟಿ 0-04 0-08 12.11.2005 
ಗ್ರಾಮ 2: ಮುಗಳೂರು 
19 213 ಖುಷ್ಟಿ 0-05 0-14 12.11.2005 
20 214 ಮುಷ್ತಿ 0-07 0-20 12.11.2005 
21 224 ಮುಷ್ತಿ 0-05 1/2 0-18 12.11.2005 
22 226 ಖುಷಿ 0-02 0-06 12.11.2005 
23 319 ಖುಷಿ 0-04 0-11 12.11.2005 
24 347 ಖುಷಿ 0-12 0-34 12.11.2005 























ಪಿ.ಆರ್‌. 446 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಹೇಮಾವತಿ ನಾಲಾವಲಯ, ತುಮಕೂರು. 





೧೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೧, ೨೦೦೮ ಭಾಗ - ೬ 





ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)19/03-04, ದಿನಾಂಕ: 28ನೇ ಅಕ್ಟೋಬರ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 
















































































ಅನುಸೂಚಿ 

ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 

ತಾಲ್ಲೂಕು: ತುರುವೇಕೆರೆ ಗ್ರಾಮ: ತಾಳಕೆರೆ 

ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ. ಪೈ ದಿನಾಂಕ 

1 12/1 ಮುಷ್ತಿ 0-01 0-04 12.11.1997 
2 13/1 ಖುಷ್ಟಿ 0-06 0-21 12.11.1997 
3 14/4 ಮುಷ್ತಿ 0-06 0-19 12.11.1997 
4 14/5 ಮುಷ್ತಿ 0-10 0-32 12.11.1997 
5 15 ಮುಷ್ತಿ 0-10 1/2 0-33 12.11.1997 
6 63/1 ಖುಷ್ಟಿ 0-07 0-24 12.11.1997 
ಕ 64/1 ಖುಷ್ಟಿ 0-07 0-24 12.11.1997 
8 65/6 ಖುಷ್ಟಿ 0-01 0-04 12.11.1997 
9 65/7 ಮುಷ್ತಿ 0-01 1/2 0-04 12.11.1997 
10 65/1ಬಿ ಮುಷ್ತಿ 0-03 0-11 12.11.1997 
1] 66/3 ಖುಷ್ಟಿ 0-03 0-11 12.11.1997 
1) 67/2 ಮುಷ್ತಿ 0-03 1/2 0-13 12.11.1997 
13 67/3 ಮುಷ್ತಿ 0-07 0-24 12.11.1997 
14 69/7 ಮುಷ್ತಿ 0-01 0-04 12.11.1997 
15 69/8 ಮುಷ್ತಿ 0-07 0-26 12.11.1997 
16 238/ಬಿ1 ಖುಷ್ಟಿ 0-04 0-09 12.11.1997 
17 238/ಬಿ2 ಖುಷ್ಟಿ 0-03 0-07 12.11.1997 
18 238/ಸಿ ಖುಷ್ಟಿ 0-15 0-33 12.11.1997 
19 238/2 ಮುಷ್ತಿ 0-11 0-24 12.11.1997 
20 239/ಎ ಮುಷ್ತಿ 0-13 1/2 0-33 12.11.1997 
21 239/ಬಿ ಮುಷ್ತಿ 0-07 0-17 12.11.1997 
22 322 ಖುಷ್ಟಿ 0-0 1/2 0-02 12.11.1997 
23 323 ಮುಷ್ತಿ 0-06 1/2 0-22 12.11.1997 
24 324 ಖುಷ್ಟಿ 0-07 0-24 12.11.1997 
25 325 ಖುಷ್ಟಿ 0-06 0-21 12.11.1997 


























ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೧, ೨೦೦೮ ೧೩೩೩ 















































ಕ್ರಸಂ ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ. ಪೈ ದಿನಾಂಕ 
26 326 ಖುಷ್ಟಿ 0-05 0-17 12.11.1997 
27 327 ಖುಷ್ಟಿ 0-04 1/2 0-15 12.11.1997 
28 328 ಖುಷ್ಟಿ 0-05 1/2 0-19 12.11.1997 
29 329 ಮುಷ್ತಿ 0-08 1/2 0-29 12.11.1997 
30 330 ಮುಷ್ತಿ 0-04 1/2 0-15 12.11.1997 
31 331 ಮುಷ್ತಿ 0-03 0-10 12.11.1997 
32 332 ಖುಷ್ಟಿ 0-05 0-17 12.11.1997 








ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 

ಪಿ.ಆರ್‌. 447 ಹೇಮಾವತಿ ನಾಲಾವಲಯ, ತುಮಕೂರು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 

ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)12/04-05, ದಿನಾಂಕ: 28ನೇ ಅಕ್ಟೋಬರ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 

1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 
























































ಅನುಸೂಚಿ 

ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 

ತಾಲ್ಲೂಕು: ತುರುವೇಕೆರೆ ಗ್ರಾಮ: ತಾಳಕೆರೆ 

ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 

ಎ-ಗುಂ ರೂ. ಪೈ ದಿನಾಂಕ 

1 128 ಮುಷ್ಟಿ 0-19 0-55 ಅಕ್ಟೋಬರ್‌ 1996 
2 129 ಖುಷಿ 0-38 1-12 ಅಕ್ಟೋಬರ್‌ 1996 
3 131/ಬಿ ಮುಷ್ತಿ 0-02 1/2 0-05 ಅಕ್ಟೋಬರ್‌ 1996 
4 131/1 ಮುಷ್ತಿ 0-13 0-25 ಅಕ್ಟೋಬರ್‌ 1996 
5 131/2 ಮುಷ್ತಿ 0-09 0-21 ಅಕ್ಟೋಬರ್‌ 1996 
6 131/3 ಮುಷ್ತಿ 0-07 1/2 0-15 ಅಕ್ಟೋಬರ್‌ 1996 
7 147/1 ಮುಷ್ತಿ 0-09 1/2 0-26 ಅಕ್ಟೋಬರ್‌ 1996 
8 147/2 ಮುಷ್ತಿ 0-05 0-16 ಅಕ್ಟೋಬರ್‌ 1996 
9 148/1 ಖುಷ್ಟಿ 0-03 0-09 ಅಕ್ಟೋಬರ್‌ 1996 
10 148/2 ಮುಷ್ತಿ 0-04 1/2 0-13 ಅಕ್ಟೋಬರ್‌ 1996 
1] 148/3 ಮುಷ್ತಿ 0-05 0-20 ಅಕ್ಟೋಬರ್‌ 1996 
12 149 ಮುಷ್ತಿ 0-15 0-50 ಅಕ್ಟೋಬರ್‌ 1996 
13 158/ ಖುಷ್ಟಿ 0-33 0-77 ಅಕ್ಟೋಬರ್‌ 1996 
14 158/2 ಮುಷ್ತಿ 0-00 0-13 ಅಕ್ಟೋಬರ್‌ 1996 

















೧೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೧, ೨೦೦೮ ಭಾಗ - ೬ 
















































































ಕ್ರ.ಸಂ. ಸ.ನಂ ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
15 177 ಮುಷ್ತಿ 0-13 0-29 ಅಕ್ಟೋಬರ್‌ 1090 
16 178/ಎ ಖುಷ್ತಿ 0-10 0-31 ಅಕ್ಟೋಬರ್‌ 1996 
17 178/ಬಿ ಮುಷ್ತಿ 0-05 0-14 ಅಕ್ಟೋಬರ್‌ 1996 
18 178/2 ಮುಷ್ಟಿ 0-13 0-35 ಅಕ್ಟೋಬರ್‌ 1090 
19 186/2 ಖುಷಿ 0-01 0-03 ಅಕ್ಟೋಬರ್‌ 1996 
20 187/1 ಖುಷ್ಟಿ 0-00 0-15 ಅಕ್ಟೋಬರ್‌ 1996 
21 187/2 ಮುಷ್ತಿ 0-03 1/2 0-09 ಅಕ್ಟೋಬರ್‌ 1996 
22 188 ಖುಷ್ಟಿ 0-12 0-14 ಅಕ್ಟೋಬರ್‌ 1996 
23 189/ಎ ಮುಷ್ಟಿ 0-03 1/2 0-19 ಅಕ್ಟೋಬರ್‌ 1996 
24 193 ಮುಷ್ತಿ 0-04 — ಅಕ್ಟೋಬರ್‌ 1996 
25 195/ಎ1ಎ ಖುಷ್ತಿ 0-03 0-07 ಅಕ್ಟೋಬರ್‌ 1996 
26 195/1ಬಿ2 ಖುಷ್ಟಿ 0-15 0-42 ಅಕ್ಟೋಬರ್‌ 1996 
27 195/1ಬಿ1 ಮುಷ್ಠಿ 0-09 0-20 ಅಕ್ಟೋಬರ್‌ 1996 
ಮುಷ್ತಿ 0-02 0-08 
28 195/2l ಖುಷ್ಟಿ 0-09 0-24 ಅಕ್ಟೋಬರ್‌ 1996 
29 196 ಖುಷ್ಟಿ 1-02 1-03 ಅಕ್ಟೋಬರ್‌ 1996 
30 278 ಖುಷ್ಟಿ 0-12 0-35 ಅಕ್ಟೋಬರ್‌ 1996 
31 279 ಮುಷ್ತಿ 0-04 0-22 ಅಕ್ಟೋಬರ್‌ 1996 
32 299 ಖುಷ್ಟಿ 0-04 0-12 ಅಕ್ಟೋಬರ್‌ 1090 
೨3 195/6 ಮುಷ್ಟಿ 0-10 1/2 0-23 ಅಕ್ಟೋಬರ್‌ 1996 
34 277 ಖುಷ್ಟಿ 0-10 0-29 ಅಕ್ಟೋಬರ್‌ 1996 
35 13118 ಖುಷ್ಟಿ 0-02 0-07 ಅಕ್ಟೋಬರ್‌ 1090 
36 340 ಮುಷ್ತಿ 0-08 0-31 ಅಕ್ಟೋಬರ್‌ 1996 
37 178/A ಖುಷ್ಟಿ 0-02 1/2 0-07 ಅಕ್ಟೋಬರ್‌ 1996 























ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 

ಪಿ.ಆರ್‌. 448 ಹೇಮಾವತಿ ನಾಲಾವಲಯ, ತುಮಕೂರು. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 

ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)13/04-05, ದಿನಾಂಕ: 28ನೇ ಅಕ್ಟೋಬರ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 

1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 






























































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೧, ೨೦೦೮ ೧೩೩೫ 
ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ದಬ್ಬೇಘಟ್ಟ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ರಾಜಾಪುರ 
ಕ್ರ.ಸಂ. ಸ.ನಂ. ತರಹೆ ವಿಸ್ಮೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪ್ಶೈ ದಿನಾಂಕ 
1 79/1 ಮುಷ್ತಿ 0-03 1/4 0-09 4.7.1998 
ಟೆ 79/2 ಖುಷ್ಟಿ 0-05 0-12 4.7.1998 
೨ 80/1 ಭಾಗಾಯ್ತು 0-03 0-37 4.7.1998 
4 83/1 ಭಾಗಾಯು 0-04 0-53 4.7.1998 
5 95/ ಮುಷ್ತಿ 0-04 0-12 4.7.1998 
6 95/2ಎ ಖುಷ್ಟಿ 0-02 0-06 4.7.1998 
7 95/2ಬಿ ಖುಷ್ಟಿ 0-04 0-12 4.7.1998 
8 95/3 ಮುಷ್ತಿ 0-04 0-12 4.7.1998 
9 96/2 ಖುಷ್ಟಿ 0-04 0-12 4.7.1998 
10 96/3 ಖುಷ್ಟಿ 0-15 0-44 4.7.1998 
1] 116 ಖುಷ್ಟಿ 0-11 0-30 4.7.1998 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 449 ಹೇಮಾವತಿ ನಾಲಾವಲಯ, ತುಮಕೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ಹೇಮಾವತಿ ನಾಲಾ ವಲಯ, ತುಮಕೂರು 


ಭೂಸ್ಪಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 


ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒ/ಎಸ್‌ಆರ್‌ (ಎ)15/04-05, ದಿನಾಂಕ: 28ನೇ ಅಕ್ಟೋಬರ್‌ 2008 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮಸಂಖ್ಯೆ: 17ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂಸಂಗಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1 ರ) ಪ್ರಕರಣ 16(2) ರ ಮೇರೆಗೆ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ 
ನಾಲಾ ಯೋಜನೆಯ ನಾಲಾ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ ಹಾಗೂ ಕಾವೇರಿ ನೀರಾವರಿ ನಿಗಮ ನಿಯಮಿತ ರವರಿಗೆ 
ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಸಬಾ 
ತಾಲ್ಲೂಕು: ತುರುವೇಕೆರೆ ಗ್ರಾಮ: ಮಾದಿಹಳ್ಳಿ 
ಕ್ರ ಸೆಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿಕೊಂಡ 
ಎ-ಗುಂ ರೂ. ಪೈ ದಿನಾಂಕ 
1 ೨8/ಬಿ ಮುಷ್ಠಿ 0-06 0-20 10.10.1994 
2 58/2ಎ ಮುಷ್ಠಿ 0-13 0-34 10.10.1004 
೨ 58/2ಬಿ ಮುಷ್ಠಿ 0-10 0-29 10.10.1004 
4 59/1 ಮುಷ್ಠಿ 0-28 0-60 10.10.1004 
೨ 59/2 ಮುಷ್ಠಿ 0-09 0-33 10.10.1004 
0 09 ಖುಷ್ಟಿ 0-09 0-33 10.10.1004 
7 59/3 ಮುಷ್ಠಿ 0-03 0-07 10.10.1004 
8 59/6 ಮುಷ್ಠಿ 0-03 0-1] 10.10.1004 
9 68/1 ಮುಷ್ಠಿ 0-08 0-29 10.10.1004 
10 68/2 ಮುಷ್ಠಿ 0-12 0-51 10.10.1004 
1] 64 ಖುಷ್ಟಿ 1-27 10.10.1994 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 451 ಹೇಮಾವತಿ ನಾಲಾವಲಯ, ತುಮಕೂರು. 








೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೧, ೨೦೦೮ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 78/2008-09, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌ 2008 
ವಿಷಯ: ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ತರಹುಣಸೆ ಗ್ರಾಮದ ಸರ್ವೆ ನಂ. : 223ರಲ್ಲಿನ 
ಸಾರ್ವಜನಿಕ ರೂಢಿಗತ ರಸ್ತೆಯಿರುವ 0-09 ಗುಂಟೆ ಜಮೀನನ್ನು ಸಾರ್ವಜನಿಕ ರಸ್ತೆಗಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಪಾಪನಹಳ್ಳಿ, ಕುದುರೆಗೆರೆ, ತರಹುಣಸೆ ಗ್ರಾಮಸ್ಥರ ಮನವಿ ದಿನಾಂಕ:18.8.2006. 
2. ತಹಶೀಲ್ದಾರ್‌ರವರ ವರದಿ ಸಂಖ್ಯೆ : ಎಲ್‌ಎನ್‌ಡಿ ([ಎನ್‌.ಎ.] ಸಿಆರ್‌ 360/2008-09, ದಿನಾಂಕ: 
10.11.2008. 
ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಕುದುರೆಗೆರೆ, ತರಹುಣಸೆ ಪಾಪನಹಳ್ಳಿ ಗ್ರಾಮಸ್ಥರು ಈ 
ಕಾರ್ಯಾಲಯಕ್ಕೆ ಉಲ್ಲೇಖ [1]ರಂತೆ ಮನವಿ ಸಲ್ಲಿಸಿ ತರಹುಣಸೆ ಗ್ರಾಮದ ಸರ್ವೆ ನಂ : 223ರಲ್ಲಿ 205-15 ಎಕರೆ / ಗುಂಟೆ, 
ಸರ್ವೆ ನಂ : 149/2ರಲ್ಲಿ 3-30 ಎಕರೆ / ಗುಂಟೆ ಜಮೀನನ್ನು ಟರ್ಫ್‌ ಕ್ಷಬ್‌, ಸ್ಪಡ್‌ ಫಾರಂ, ಐ.ಟಿ. ಪಾರ್ಕ್‌, ವಸತಿ ಮತ್ತು 
ವಾಣಿಜ್ಯ ಸಂಕೀರ್ಣಗಳನ್ನು ಕಟ್ಟಲಿಕ್ಕಾಗಿ ಅನುಮತಿ ನೀಡಲು ಸದರನ್‌ ಪಾಂಡಿಯನ್‌ ಡೆವಲಪರ್ಸ್‌ ಎಂಬ ಸಂಸ್ಥೆಯು 
ಸರ್ಕಾರಕ್ಕೆ ಮನವಿ ಸಲ್ಲಿಸಿರುವುದಾಗಿಯೂ ಪ್ರಸ್ತುತ ಸರ್ವೆ ನಂ : 223ರಲ್ಲಿ 13-39 ಎಕರೆ / ಗುಂಟೆ ಖರಾಬು ಜಮೀನಿದ್ದು 
ಈ ಜಮೀನಿನಲ್ಲಿ ಪುರಾತನ ಕಾಲದಿಂದಲೂ ಒಂದು ಗೋಕಟ್ಟೆ, ಅಶ್ವಥ ಕಟ್ಟೆ, ದೇವಸ್ಥಾನ ಹಾಗೂ ಜಾನುವಾರುಗಳು ಮತ್ತು 
ಗ್ರಾಮಸ್ಥರು ಓಡಾಡಲು ಒಂದು ರೂಢಿಗತ ಸಂಪರ್ಕ ರಸ್ತೆಯಿದ್ದು. ವ್ರ "ರಸ್ತೆಯು 'ಪಾಪನಹಳ್ಳಿ ಬೆಟ್ಟಹಲಸೂರು ಮತ್ತು 
ದೇವನಹಳ್ಳಿ ಮುಖ್ಯ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಹಿಂದಿನಿಂದಲೂ ಗ್ರಾಮಸ್ಥರ ಉಪಯೋಗದಲ್ಲಿರುತ್ತದೆ 
ಎಂದು ಈ ರೀತಿಯ ಗ್ರಾಮಸ್ಥರ ಅನುಕೂಲಕ್ಕಾಗಿ ಇರುವ "ರಸ್ತೆಯನ್ನು ಕಾಯ್ದಿರಿಸದೆ ಈ ರಸ್ತೆಯನ್ನು ಮೇಲ್ಕಂಡ ಸಂಸ್ಥೆಯು 
ಮುಚ್ಚಿ ಸಾರ್ವಜನಿಕರ ಓಡಾಟಕ್ಕೆ ಅಡಚಣೆ ಉರು ಮಾಡಿರುವುದರಿಂದ ಈ ಜಮೀನಿನಲ್ಲಿ ಸಾರ್ವಜನಿಕ" ಉಪಯೋಗಕ್ಕೆ 
ಇರುವಂತಹ ರಸ್ತೆಗಳು ಹಾಗೂ ರೂಢಿಗತ ರಸ್ತೆಯನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಿಡುವಂತೆ ಕೋರಿರುತ್ತಾರೆ. 
ತತ್ಸಂಬ೦ಧವಾಗಿ ತಹಶೀಲ್ದಾರ್‌ರವರಿಂದ ಉಲ್ಲೇಖ [2]ರಂತೆ ವರದಿ ಪಡೆದು ಪರಿಶೀಲಿಸಲಾಗಿದೆ. ತಹಶೀಲ್ದಾರ್‌ರವರ 
ವರದಿಯಂತೆ ಪ್ರಸ್ತಾಪಿತ ಸರ್ವೆ ನಂ : 223ರಲ್ಲಿ ಆಕಾರ್‌ಬಂದ್‌ನಂತೆ 219-14 ಎಕರೆ / ಗುಂಟೆ ಇದ್ದು ಈ ಪೈಕಿ 13-39 
ಎಕರೆ / ಗುಂಟೆ ಸರ್ಕಾರಿ ಖರಾಬು ಜಮೀನಾಗಿದ್ದು ಗ್ರಾಮದ ಮೌಜಿಯಂತೆ ಸರ್ವೆ ನಂ : 223ರಲ್ಲಿ ಒಂದು ಗೋಕಟ್ಟೆ ಇದರ 
ಸಮೀಪದಲ್ಲಿ ಒಂದು ಕಲ್ಲಿನಿಂದ ಕೂಡಿದ ಮಂಟಪ ಇರುತ್ತದೆಂದು ಹಾಗೂ ಸರ್ವೆ ನಂ : 223ರಲ್ಲಿ 40 ಅಡಿ ರೂಢಿಗತ 
ರಸ್ತೆಯಿದ್ದು ಈ ರಸ್ತೆಯು ಸರ್ವೆ ನಂ : 145 ಮತ್ತು 146ರ ನಂತರದ ಸರ್ವೆ ನಂಬರ್‌ಗಳಿಗೆ ಹಾಗೂ ಪಾಪನಹಳ್ಳಿ ಗ್ರಾಮಕ್ಕೆ 
ಹಾದು ಹೋಗುವ ರಸ್ತೆಯಾಗಿದ್ದು ಈ ರಸ್ತೆಯು ಕುದುರೆಗೆರೆ, ತರಹುಣಸೆ ಮತ್ತು ಪಾಪನಹಳ್ಳಿ ಗ್ರಾಮದ ವಾಸಿಗಳು ಬಹಳ. 
ವರ್ಷಗಳಿಂದ ಉಪಯೋಗಿಸುತ್ತಿದ್ದ ಇದು ಸಾರ್ವಜನಿಕರಿಗೆ ಅನುಕೂಲಕರವಾದ ರೂಢಿಗತ ರಸ್ತೆಯಾಗಿದ್ದು ಹಾಲಿ 
ಚಾಲ್ತಿಯಲ್ಲಿರುತ್ತದೆ ಎಂದು ಈ ರೀತಿ ಉಪಯೋಗದಲ್ಲಿರುವ ರೂಢಿಗತ ರಸ್ತೆಯನ್ನು ಸರ್ವೆ ಸೈಚ್‌ನಲ್ಲಿ ನಮೂದಿಸಿರುವ 0-09 
ಗುಂಟೆ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಕಾಯ್ದಿರಿಸುವಂತೆ ಕೋರಿರುತ್ತಾರೆ. 
ಆದ್ದರಿಂದ, ಅರ್ಜಿದಾರರ ಮನವಿ ಮತ್ತು ತಹಶೀಲ್ದಾರ್‌ರವರ ವರದಿ ಗ್ರಾಮಸ್ಥರ ಮಹಜರ್‌ನ್ನು ಪರಿಶೀಲಿಸಲಾಗಿದೆ. 
ಹಾಗೂ ತಹಶೀಲ್ದಾರ್‌ರವರು ಸಲ್ಲಿಸಿರುವ ಸರ್ವೆ ಸೈಚ್‌ನ್ನು ಪರಿಶೀಲಿಸಲಾಗಿದೆ. ಸೈಚ್‌ನಂತೆ ಪಾಪನಹಳ್ಳಿ ಗ್ರಾಮದ ಗಡಿಯಿಂದ 
ಸರ್ವೆ ನಂ : 223ಕ್ಕೆ ಇರುವ ರೂಡಿಗತ ಸಂಪರ್ಕ ರಸ್ತೆಯ ವಿಸ್ತೀರ್ಣ 0-09 ಗುಂಟೆ ಜಮೀನನ್ನು ಸಾರ್ವಜನಿಕರು 
ರಸ್ತೆಯನ್ನಾಗಿ ಹಿಂದಿನಿಂದಲೂ ಉಪಯೋಗಿಸಿಕೊಂಡು ಬಂದಿರುವುದು ಗ್ರಾಮಸ್ಥರು ಸಲ್ಲಿಸಿರುವ ಭಾವಚಿತ್ರದಿಂದ ಕಂಡು 
ಬರುತ್ತದೆ. pe ರಸ್ತೆಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಕಾಯ್ದಿರಿಸುವುದು ಸೂಕ್ತವೆಂದು ಭಾವಿಸಿದೆ. 
ಆದ್ದರಿಂದ, ಕರ್ನಾಟಕ ಭೂ ಕಂದಾಯ ಕುಯ್ದೆ 1964 ಕಲಂ 71 ರಂತೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಬೆಂಗಳೂರು ಉತರ್ರ [ಅಪರ] ತಾಲ್ಲೂಕು, ಜಾಲ ಹೋಬಳಿ, ತರಹುಣಸೆ ಗ್ರಾಮದ ಸರ್ವೆ ನಂ : 223ರಲ್ಲಿ ಸರ್ವೆ 
ಸೈಚ್‌ನಲ್ಲಿ ನಮೂದಿಸಿರುವಂತೆ ಪಾಪನಹಳ್ಳಿ ಗಡಿಯಿಂದ ಸರ್ವೆ ನಂ : 223ರಲ್ಲಿನ ಮುಖ್ಯ ರಸ್ತೆಗೆ ಸಂಪರ್ಕ ರಸ್ತೆ ಕಲ್ಪಿಸುವ 
ಸಲುವಾಗಿ ಹಾಲಿ ರೂಢಿಗತ ರಸ್ತೆಯಾಗಿ ಚಾಲ್ತಿಯಲ್ಲಿರುವ 0-09 ಗುಂಟೆ. ಜಮೀನನ್ನು ಸಾರ್ವಜನಿಕ ರಸ್ತೆಯ 
ಉಪಯೋಗಕ್ಕಾಗಿ ಕಾಯ್ದಿರಿಸಲು ಹಾಗೂ ಈ ವಿಸ್ತೀರ್ಣವನ್ನು ಪಹಣಿ ಕಾಲಂ ನಂ : 11ರಲ್ಲಿನ "ಇತರೆ ಹಕ್ಕುಗಳು” ಕಾಲಂನಲ್ಲಿ 
ನಮೂದಿಸಲು ಈ ಕೆಳಕಂಡಂತೆ ಷರತ್ತಿಗೆ ಒಳಪಡಿಸಿ ಆದೇಶ ನೀಡಲಾಗಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು ಹಾಗೂ ಈ ಆದೇಶವನ್ನು ಪಹಣಿಯ ಕಾಲಂ ನಂ 
: 11 ರಲ್ಲಿ ನಮೂದಿಸತಕ್ಕದ್ದು. 
2. ಸದರಿ ರಸ್ತೆಯನ್ನು ಸ ಸಾರ್ವಜನಿಕರ ಉಪಯೋಗಕ್ಕಾಗಿ ಮಾತ್ರ ಬಳಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ರಸ್ತೆಯ ಜಮೀನನ್ನು ಸ್ವಾಧೀನ ಪಡೆದುಕೊಂಡು ರಸ್ತೆ ಅಭಿವೃದ್ಧಿ 
ಕಾರ್ಯವನ್ನು ಕೈಗೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 478 ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 


